ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 918(941) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೇಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು 


ವಿಷಯ: ವಿಜಯಪುರ ವಿಮಾನ ನಿಲ್ದಾಣದ ಪ್ರಗತಿಯ ಕುರಿತು 
(ಅ) ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣ ಕಾಮಗಾರಿಯ 
ಬಗ್ಗೆ ಸರ್ಕಾರ ನಿರ್ಲತ್ಮ ತಾಳಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ಆ) ಸದರಿ ಕಾಮಗಾರಿಗೆ ಅನುದಾನದ ಕೊರತೆ ಏನಾದರೂ ಇದೆಯೇ; 


(ಇ) ಸದರಿ ಕಾಮಗಾರಿಗೆ ಅನುದಾನದ ಕೊರತೆ ಇಲ್ಲದಿದ್ದಲ್ಲಿ ಕಾಮಗಾರಿಯನ್ನು ಏಕೆ 
ಶೀಘ್ರವಾಗಿ ಪ್ರಾರಂಭಿಸುತ್ತಿಲ್ಲ ; ಪ್ರಾರಂಭಿಸದಿರಲು ಕಾರಣವೇನು; 


(ಈ) ಸದರಿ ಕಾಮಗಾರಿಯ ಪ್ರಗತಿಯಲ್ಲಿ ಇರುವ ಅಡೆತಡೆಗಳು ಯಾವುವು; ಈ 
ಅಡೆತಡೆಗಳನ್ನು ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಉ) ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ಮಾಣಕ್ಕೆ ಹೆಚ್ಚಿನ 
ಅನುದಾನ ನೀಡಿ, ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಕಡಿಮೆ ಅನುದಾನ ನೀಡಿರುವುದೇಕೆ ; 


(ಊ) ಈ ರೀತಿ ತಾರತಮ್ಯ ನಿಯಮವನ್ನು ಏಕೆ ಅನುಸರಿಸಲಾಗುತ್ತದೆ; 


(ಯ) ಪ್ರಸ್ತುತ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆಯೇ ; ಹಾಗಿದ್ದಲಿ,ಕಲ ಎಷ್ಟು 
ಪ್ರಮಾಣದ ಕಾಮಗಾರಿ ಪೂರ್ಣ ಆಗಿದೆ; (ಸಂಪೂರ್ಣ ವಿವರ ನೀಡುವುದು) 


(ಎ) ಪ್ರಾರಂಭವಾಗದಿದ್ದಲ್ಲಿ ಕಾರಣವೇನು ? (ವಿವರ ನೀಡುವುದು) 


